ಕರ್ನಾಟಿಕ ವಿಧಾನಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವೇಶನ 
ಚುಕೆ, ರಹಿತ ಪ್ರಶ್ನೆ 


ದಿನಾ೦ಕ: 18-03-2021 ಪ್ರಶ್ನೆ ಸಂಖ್ಯೆ : 1406(1553) 

ಸದಸ್ಯರ ಹೆಸರು ಮತ್ತು ಕೇತ್ರ: ಶ್ರೀ ನಸೀರ್‌ ಅಹ್ಮದ್‌(ವಿಧಾನಸಭೆಯಿಂದ ಚುನಾಯಿತರಾದವರು) 
ಉತ್ತರ ನೀಡಬೇಕಾದ ದಿನಾ೦ಕ: 18-03-2021 

ಉತ್ತರಿಸುವ ಸಚಿವರು: ಮಾನ್ಯ ಮುಖ್ಯಮಂತಿಗಳು 


ವಿಷಯ: ಕರ್ನಾಟಿಕ ಲೋಕಸೇವಾ ಆಯೋಗವು ನಡೆಸಿದ 2015ನೇ ಸಾಲಿನ ಗೆಜಿಟೆಡ್‌ ಪ್ರೋಬೇಷನರಿ 
ಹುದ್ದೆಗಳ ಬಗ್ಗೆ 


(ಅ) ಕರ್ನಾಟಿಕ ಲೋಕಸೇವಾ ಆಯೋಗವು ನಡೆಸಿದ 2015ನೇ ಸಾಲಿನ ಗೆಜೆಟೆಡ್‌ 
ಪ್ರೋಬೆಷನರಿ ಹುದ್ದೆಗಳ ನೇಮಕಾತಿಯ ಸಲುವಾಗಿ, 
url:http://www.kpscresults.karnataka.gov.in/gp2015 ಈ ಲಿ೦ಕ್‌(Link) ನಲ್ಲಿ ಕೆ.ಪಿ.ಎಸ್‌.ಸಿ. 
ರವರು ರಾಜ್ಯ ದತ್ತಾಂಶ ಕೇಂದ್ರದಿಂದ (Karnataka State data centre)(Centre for E 
governance) ದಿನಾ೦ಕ: 23.12.2019 ರಿಂದ ದಿನಾಂಕ: 31.03.2020 ರವರೆಗೆ (6೩a 
base) ಗಳನ್ನು ಪಡೆದಿರುವುದು ನಿಜಮೇ; 


(ಆ) ಹಾಗಿದ್ದಲ್ಲಿ, ಈ ಎಲ್ಲಾ ಡೇಟಾ ಬೇಸ್‌ಗಳ (6೩a ba) ಹೆಸರು, ಸರ್ವರ್‌ ಹೆಸರು ಮತ್ತು 
ಪಡೆದ ದಿನಾಂಕಗಳ ವಿವರಗಳನ್ನು ನೀಡುವುದು? 


